ಕರ್ನಾಟಕ ವಿಧಾನ ಪರಿಷತ್ತು 


143 ನೇ ಅಧಿವೇಶನ 2021 


ಚುಕ್ಕಿ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಮಾನ್ಯ ಸದಸ್ಯರ ಹೆಸರು 


ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


: 2526 

; ಶ್ರೀ. ಕೆ.ಪ್ರಶಾಪಚಂದ್ರ ಶೆಟ್ಟಿ 
(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 

: 31-03-2021 

: ಮಾನ್ಯ ಉಪ ಮುಖ್ಯಮಂತ್ರಿಗಳು ಹಾಗೂ ' 
ಲೋಕೋಪಯೋಗಿ ಸಚಿವರು 


(eo 


ವ 
ಪ್ರಶ್ನೆ 


— 


ಉತ್ತರ 


ಅ) 


ರಾಜ್ಯದಲ್ಲಿ `ಕಳೆದ್‌'3 ವರ್ಷಗಳಲ್ಲಿ 
ಎಷ್ಟು ಕಿರು ಹಾಗೂ ಬೃಹತ್‌ 
ಸೇತುವೆಗಳು ಮಂಜೂರಾಗಿವೆ ಮತ್ತು 
ಎಷ್ಟು ಸೇತುವೆಗಳು 
ಪೂರ್ಣಗೊಂಡಿವೆ; ಎಷ್ಟು 
ಪೂರ್ಣಗೊಳಿಸಲು ಬಾಕಿ ಇವೆ 
(ಜಿಲ್ಲಾವಾರು ಮಾಹಿತಿ ನೀಡುವುದು) 


ರಾಜ್ಯದಲ್ಲಿ ಕಳೆದ 3 ವರ್ಷಗಳಲ್ಲಿ ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ 
ನಿಯಮಿತ ವತಿಯಿಂದ ಒಟ್ಟು 233 ಸೇತುವೆಗಳನ್ನು ಕೈಗೊಳ್ಳಲಾಗಿದ್ದು 
ಇವುಗಳಲ್ಲಿ 42 ಬೃಹತ್‌ ಸೇತುವೆಗಳು ಮತ್ತು 191 ಕಿರು ಸೇತುವೆಗಳು 
ಸೇರಿರುತ್ತವೆ. 191 ಕಿರು ಸೇತುವೆಗಳಲ್ಲಿ 122 ಕಿರು ಸೇತುವೆಗಳು 
ಪೂರ್ಣಗೊಂಡಿದ್ದು, ಅಂತಿಮ ಹಂತದಲ್ಲಿರುತ್ತವೆ ಮತ್ತು ಉಳಿಕೆ 69 
ಕಿರು ಸೇತುವೆಗಳು & 42 ಬೃಹತ್‌ ಸೇತುವೆಗಳು ಪ್ರಗತಿಯಲ್ಲಿರುತ್ತವೆ. 
Kt ಅನುಬಂಧದಲ್ಲಿ ನೀಡಲಾಗಿದೆ. 


ಆ) 


ಕುಂದಾಪುರ-ಗಂಗೊಳ್ಳಿ ಸೇತುವೆ 
ರಚನೆ ಪ್ರಸ್ತಾವನೆ ಸರ್ಕಾರದ 
ಮುಂದಿದೆಯೇ; ಇದ್ದಲ್ಲಿ ಸೇತುವೆಯ 
ಅಂದಾಜು ವೆಚ್ಚವೆಷ್ಟು; ಯಾವ 
ಕಾಲಮಿತಿಯಲ್ಲಿ 
ಪೂರ್ಣಗೊಳಿಸಲಾಗುವುದು; 


ಉಡುಪಿ ಜಿಲ್ಲೆ, ಕುಂದಾಪುರ ತಾಲ್ಲೂಕಿನ, ಕುಂದಾಪುರ-ಗಂಗೊಳ್ಳಿ 
ಸೇತುವೆ ನಿರ್ಮಾಣ ಕಾಮಗಾರಿಯ ರೇಖಾ ಅಂದಾಜು 
ಮೊತ್ತ ರೂ.120.00 ಕೋಟಿಗಳ ಪ್ರಸ್ತಾವನೆ ಪರಿಶೀಲನೆಯಲ್ಲಿದೆ. 


ಇ) 


ಪ್ರಸ್ತಾವನೆ ಇಲ್ಲದಿದ್ದಲ್ಲಿ 1 `ಕ.ಮೇಗೆ 
ಬದಲಾಗಿ ಕೇವಲ 2 ಕಿ.ಮೀನಲ್ಲಿ 
ಕಮಿಸಲು ಸಾದ್ಯವಾಗಿಸುವ ಜನರ 
ಬಹುದಿನಗಳ ಬೇಡಿಕೆಯಾದ ಸೇತುವೆ 


ಬಗ್ಗೆ ಸರ್ಕಾರವು ಗಂಭೀರವಾಗಿ 
ಜೆಂತನೆ ನಡೆಸುವುದೇ; ಇಲ್ಲವಾದಲ್ಲಿ 
ಕಾರಣವೇನು? 


ಅನುದಾನ ಲಭ್ಯತೆ ಆಧಾರದ ಮೇರೆಗೆ ಕಾಮಗಾರಿಯನ್ನು ಕೈಗೊಳ್ಳಲು 
ಕ್ಷಮ ವಹಿಸಲಾಗುವುದು. 


ಸಂಖ್ಯೆ. ಲೋಇ E- 199 ಇಬಪಿ 2021 


(ಗೋವಿಂದ್ರಎಲ್‌' ಕಾರಜೋಳ) 
ಮಾನ್ಯ ಉಪ ಮುಖ್ಯಮಂತ್ರಿಗಳು. 
ಲೋಷಕೋಪಯೋಗಿ ಸಚಿವರು 


LCQ -3028 (2526) 
ಕ.ಆರ್‌.ಡಿಸಿ.ಎಲ್‌ ವತಿಯಂದ ಕಳೆದ 3 ವರ್ಷಗಳ್ಲಾ ಕೈಗೊಂಡಿರುವ ಸೇತುವೆ ಕಾಮಗಾರಿಗಳ ನವರ 


ಕ್ರಸಂ ಜೆಲ್ಲೆ ಬೃಹತ್‌ ಸೌತಾಷೆಗಳು'T ಕರು ಸಾತುಷೆಗಳಾ ಒಟ್ಟು ಸೇತುವೆಗಳು 
7] = 

2 

3 

4 

5 

6 

7 

$8 


ಮಂಡ್ಯ ಜಿಲ್ಲೆ 2 15 17 
ಮೈಸೂರು ಜಲ್ಲೆ 
ಹಾಸನ ಜಿಲ್ಲೆ 
ಕೊಡಗು ಜಿಲ್ಲೆ 
ಬೆಂಗಳೂರು ನಗರ ಬೆಲ್ಲೆ 


ಬೆಂಗಳೂರು (ಗ್ರಾಮಾಂತರ 
ಜಿಲ್ಲೆ) 


-| S| wl 
el ala 
CR 


ಚಿಕ್ಕಬಳ್ಳಾಪರು ಜಿಲ್ಲೆ 0 
ಕೋಲಾರ ಜಿಲ್ಲೆ 0 1 1 
9 ತುಮಕೂರು ಜೆಲ್ಲೆ [ 5 


10 ಚಿತ್ರದುರ್ಗ ಜಿಲ್ಲೆ 0 15 
1 ದಕ್ಷಿಣ ಕನ್ನಡ ಜಿಲ್ಲೆ 


1 4 
9 


SE 
15 ಧಾರವಾಡ ಜಿಲ್ಲೆ 2 13 
16 ಉತ್ತರ ಕನ್ನಡ ಜಿಲ್ಲೆ 7 


18 ರಾಯಚೂರು ಜಿಲ್ಲೆ 2 
aT 
20 ಬಳ್ಳಾರಿ ಜಿಲ್ಲೆ 1 
1 / 


nae 

TT 

ee 
7 


SEE 
ES ENN SESE NER Sa 
EE LM ESE NESS SOE IE ESE 
ವಿಜಯನಗರ ಜಿಲ್ಲೆ 

ST ES RUE peg 2 


ಪ್ರಸ್ತಾಪಿತ 191 ಕರು ಸೇತು ಗಳೆಲ್ಲ 122 ಕರು ಸೇತುವೆಗಳು ಪೊರ್ಣಸೆ ೦ಡಿದ್ದು, ಉಳಿಕೆ 69 ಕರು ಸೇತುವೆಗಳು & 
42 ಬೃಹತ್‌ ಸೇತುವೆಗಳು ಪ್ರಗತಿಯಲ್ಲಿರುತ್ತವೆ 


[oe 
- 


| \ 


[2 


